ಕರ್ನಾಟಕ ವಿಧಾನಸಭೆ 


(15ನೇ ವಿಧಾನಸಭೆ) 
ಐದನೇ ಅಧಿವೇಶನ 


ಕಾರ್ಯಕಲಾಪಗಳ ಪಟ್ಟಿ 


ಗುರುವಾರ, ದಿನಾ೦ಕ 10ನೇ ಅಕ್ಟೋಬರ್‌, 2019 
(ಸಮಯ: ಬೆಳಿಗ್ಗೆ 11.00 ಗಂಟೆಗೆ) 


2. ಕಾರ್ಯದರ್ಶಿಯವರ ವರದಿ 


ಕಾರ್ಯದರ್ಶಿಯವರು:- 


ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿಗಳು 1 ರಾಜ್ಯಪಾಲರಿಂದ ಒಪ್ಪಿಗೆ 
ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುವುದು. 


3. ವರದಿಗಳನ್ನೊಪ್ಪಿಸುವುದು 


1) ಶ್ರೀ ಅರಗ ಜ್ಞಾನೇಂದ್ರ (ಅಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್‌ ರಾಜ್‌ ಸಂಸ್ಥೆಗಳ 
ಸಮಿತಿ) ಅವರು 2018-19ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ 
ಮತ್ತು ಪಂಚಾಯತ್‌ ರಾಜ್‌ ಸಂಸ್ಥೆಗಳ ಸಮಿತಿಯ 28ನೇ ವರದಿಯನ್ನೊಪ್ಪಿಸುವುದು. 


2) ಶ್ರೀ ಎಸ್‌. ಅಂಗಾರ (ಅಧ್ಯಕ್ಷರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ 
ಸಮಿತಿ) ಅವರು 2018-19ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ 
ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ 2ನೇ ವರದಿಯನ್ನೊಪ್ಪಿಸುವುದು. 


ಆ 2/ 


ಅ) 


ಆ) 


11. 


ಅ) 


( 4. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು] 


ಶ್ರೀ ಬಿ.ಎಸ್‌. ಯಡಿಯೂರಪ್ಪ (ಮುಖ್ಯಮಂತ್ರಿಗಳು) ಅವರು: 


ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ, ಭಾರತದ ಲೆಕ್ಕನಿಯಂತ್ರಕರು 
ಮತ್ತು ಮಹಾಲೆಕ್ಕಪರಿಶೋಧಕರು ನೀಡಿರುವ 2017-18ನೇ ಸಾಲಿನ ಧನವಿನಿಯೋಗ 
ಲೆಕ್ಕಗಳು ಮತ್ತು ಹಣಕಾಸು ಲೆಕ್ಕಗಳನ್ನು (ಸಂಪುಟ 1 ಮತ್ತು 2) ಸಭೆಯ ಮುಂದಿಡುವುದು. 


ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ, ಭಾರತದ ಲೆಕ್ಕನಿಯಂತ್ರಕರು 
ಮತ್ತು ಮಹಾಲೆಕ್ಕಪರಿಶೋಧಕರು ನೀಡಿರುವ ಮಾರ್ಚ್‌ 2018ಕ್ಕೆ ಕೊನೆಗೊಂಡ ವರ್ಷದ ಈ 
ಕೆಳಕಂಡ ವರದಿಗಳನ್ನು ಸಭೆಯ ಮುಂದಿಡುವುದು: 

1. ರಾಜಸ್ವ ವಲಯದ ಮೇಲಿನ ವರದಿ (2019ನೇ ವರ್ಷದ ವರದಿ ಸಂಖ್ಯೆ-1) 


2) ಆರ್ಥಿಕ ವಲಯದ ಮೇಲಿನ ವರದಿ (2019ನೇ ವರ್ಷದ ವರದಿ ಸಂಖ್ಯೆ-3) 


ಸದಸ್ಯರಿಗೆ ಈಗಾಗಲೇ ಕಳುಹಿಸಲಾಗಿರುವ ಮೊದಲನೇ ಹಾಗೂ ಎರಡನೇ ಪಟ್ಟಿಯ ರೀತ್ಯಾ. 


5. ವಿತ್ತೀಯ ಕಾರ್ಯಕಲಾಪಗಳು 


2019-20ನೇ ಸಾಲಿನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ ಹಾಗೂ ಚರ್ಚೆ: 


ಗತರ್‌ಸಾಪ್ಯ ಕಯ ಸರು 
[1] ಕೃಷ ಮತ್ತು ತೋಚಗಾಕಿಕ ] 
02 ಪಶಸಂಗೋಪಣೆ ಮತ್ತು ಮೇನುಗಾಕಕ 
03 ಆರ್ಥಿಕ 


0೯ [ಸ್ಸಾನದ ಮತ್ತು ಡ್‌ ಮಾಜಾ ಾ್ಥಾ 
05 ಒಳಾಡಕತ ಮತ್ತು ಸಾರಿಗೆ 

15 ಮೂಲಭೂತ ಸರ್ಕಾ ಅಭಿವೃದ್ಧಿ 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್‌ 


ಡಿಗೆ. 


pS 
ಲ 
pe 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ 

ವಾರ್ತಾ, ಪ್ರವಾಸೋದ್ಯಮ ಪತ್ತು ಹಾವ್‌ ಸವಗ 
ಆಹಾರ ಮತ್ತು ನಾಗರೀಕ ಸರಬರಾಜು 

ಕಂದಾಯ 


ಹತಾ ರಾಸ 
ಸತಿ 

ಶಿಕ್ಷಣ 

ವಾಣಿಜ್ಯ ಮತ್ತು ಕ ೈಗಾರಿಕೆ 

ರಾಭಷ್ಯದ್ಧ 

20 ಲೋಕೋಪಯೋಗಿ 


72 ಆರೋಗ್ಯ ಮತ್ತ ಕುಟುಂಬಲ್ಕಾಣ 
73 ಕಾರಾ ಮತ್ತು ಸ್‌ ಪಫವ್ಯದ್ಧ 
ವಂ ಬಿ "ಧಿ 
CN CS 


2 ಇಂಧನ 


77 ಡ್‌ ವತ್ತಾಸಸ್ಕತ 


78ರ ನನಾ ವತ್ತ ಕ 
2 


ಆ) 2019-20ನೇ ಸಾಲಿನ ಪೂರಕ ಅಂದಾಜುಗಳ (ಎರಡನೇ ಕಂತು) ಮಂಡನೆ ಹಾಗೂ ಚರ್ಜೆ. 


ಎಂ.ಕೆ. ವಿಶಾಲಾಕ್ಷಿ 
ಕಾರ್ಯದರ್ಶಿ(ಪು 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


